ಎಲ್ಲರಿಗೂ ಶಿಕಣಿ ಒಂದು ಸಂಭವನೀಯ ಸುಂದರ ಚಿತ್ರಣ 
65 O° 


ಅನಂತ್‌ ಗಂಗೋಲ 


'ಎಲ್ಲರಿಣೂ ಶಿಕ್ಷಣ” (£ರಟcatಂಗ ಂr A॥) ಎಂಬ ಪರಿಕಲ್ಪನೆಯು 
ಒಳಗೊಳ್ಳುವಿಕೆಯ ಸಮಾಜದ ಅಡಿಪಾಯ. ಆದರೆ ಅಸ್ತಿತ್ತದಲ್ಲರುವ 
ಶಿಕ್ಷಣ ವ್ಯವಸ್ಥೆ ಮತ್ತು ಚಿಂತನೆಗಳನ್ನು ವಿಸ್ತರಿಸುವುದರಿಂದಷ್ಟೇ 
ಇದನ್ನು ಸಾಧಿಸಲು ಸಾಧ್ಯವಿಲ್ಲ. ಆಲೋಚನೆಯಲ್ಲ ಕ್ರಿಯಾತ್ಮಕ 
ಬದಲಾವಣೆ ಅಗತ್ಯ. ಆದ್ದರಿಂದಲೇ ಪ್ರಸ್ತುತ ಚಾಲ್ರಯಲ್ಲರುವ ಶಿಕ್ಷಣ 
ವ್ಯವಸ್ಥೆಯ ನಂಬಕೆ, ಸಿದ್ದಾಂತ, ಆಚರಣೆ ಮತ್ತು ಸಂಪನ್ಮೂಲಗಳ 
ಬಗ್ಗೆ ಯೋಚಿಸುವುದು ಮತ್ತು ಈ ಶಿಕ್ಷಣ ವ್ಯವಸ್ಥೆ ಸೂಕ್ತವಾಗಿದೆಯೇ 
ಅಥವಾ ಮೂಲಭೂತ ಐಬಐದಲಾವಣಿಗಳ ಅವಶ್ಯಕತೆ ಇದೆಯೇ 
ಎಂದು ನಿರ್ಣಲುಸುವುದು ಅಗತ್ಯ. 


ಒಂದು ಕನಸಿನ ಪಯಣ 

ಒಬ್ಬ ವ್ಯಕ್ತಿಯ ಮತ್ತು ದೇಶದ ಬೆಳವಣಿಗೆಯಲ್ಲ ಶಿಕ್ಷಣದ ಪಾತ್ರ 
ಅಪಾರವಾದಧ್ದರಿಂದ ಪ್ರತಿಯೊಬ್ಬನೂ ಶಿಕ್ಷಣ ಪಡೆಯಲೇಬೇಕೆಂಬ 
ಸರಳ ಉದ್ದೇಶವುಳ್ಳ "ಎಲ್ಲರಿಗೂ ಶಿಕ್ಷಣ' ಎಂಬ ಪರಿಕಲ್ಪನೆಯು 
ಒಂದು ಸುಂದರ ಕನಸು, ಅನುಸರಣೆಗೆ ಇದೊಂದು ಉದಾತ್ತ 
ಆದರ್ಶವಾದರೂ ಅನಕ್ಷರತೆಯುಂದ ಸಾಕ್ಷರತೆಯೆಡೆಗೆ ಸಮಾಜದಲ್ಲ 
ಬದಲಾವಣಿ ತರಲು ಇದು ಅತ್ಯಮೂಲ್ಯ ಸಾಧನ. 
ಪ್ರತ್ಯೇಕತೆಯುಂದ ಒಳಗೊಳುವಿಕೆಯತ್ತ, ಅಸಮಾನತೆಯಿಂದ 
ಸಮಾನತೆಯತ್ತ, ಅನ್ಯಾಯದಿಂದ ನ್ಯಾಂಯದತ್ತ ಮತ್ತು 
ಸಂಘರ್ಷದಿಂದ ಶಾಂತಿಯತ್ತ ಸಮಾಜದ ಪರಿವರ್ತನೆಗೆ ಶಿಕ್ಷಣ 
ಒಂದು ವಾಹಕವಾಗಬಲ್ಲುದು. ಹಾಗಾಗಿ ಪರಿಣಾಮ ಮತ್ತು 
ಅನುಷ್ಠಾನಗಳ ವಿವಿಧ ನಿರೀಕ್ಷೆಗಳನ್ನು ಒಳಗೊಂಡ ಬಹು 
ಆಯಾಮವುಳ್ಗ ಕನಸು ಇದು. ಆರಂಭದಲ್ಲ ಶ್ರೇಣೀಕೃತ 
ಸಮಾಜದಲ್ಲ ಶಿಕ್ಷಣ ಕೇವಲ ಮೇಲ್ಪರ್ಗಕ್ಕೆ ಮಾತ್ರ ಸೀಮಿತವೆಂಬ 
ನಿರ್ಬಂಧದ ಜೊತೆಗೆ, ಕಲಕೆಯ ತೆಕ್ಷೆಗೆ ಎಲ್ಲರನ್ನೂ ಒಕಳಗೊಳಸುವ 
ಇಚ್ಛಾಶಕ್ತಿಯ ಕೊರತೆಯೂ ಇತ್ತು. ಸೂಕ್ತ ಚಿಂತನಾಕ್ರಮ, 
ಸಂಘಟತ ಸಾಮಾಜಕ ಪಜ್ಞೆ ಮತ್ತು ಮೂಲಸೌಕರ್ಯಗಳ ಕೊರತೆ 
ಅಥವಾ ಇವೆಲ್ಲದರ ಒಟ್ಟು ಪರಿಣಾಮದಿಂದಲೂ ಉದ್ದೇಶಿತ 
ಬದಲಾವಣಿ ತರುವಲ್ಲ ವಿಫಲರಾಗಿರಬಹುದು. 


ಸ್ವಾತಂತ್ರ್ಯಾ ನಂತರದ ಮೊದಲ ಐದು ದಶಕಗಳಲ್ಲ ಶಿಕ್ಷಣ 
ಬಹುಸಂಖ್ಯಾತರನ್ನು ತಲುಪಅಲ್ಲ. ಈ ದೂರ ಉಳಯುವಿಕೆಯು 
ಶಾಲಾ ಕಟ್ಟಡಕ್ಕಿದ್ದ ಭೌತಿಕ ಅಂತರ ಮಾತ್ರವಾಗಿರದೆ, ಒಳಗೊಳ್ಳುವ 
ಸಮಾಜದತ್ತ ಮೂಲ ಮೆಟ್ಟಲಾಗಬಲ್ಲ ಶಿಕ್ಷಣದ ಶಕ್ತಿಯನ್ನು 
ನಿರ್ಲಕ್ಷಿಸಿದ ಶಿಕ್ಷಣದ ಮೇಅನ ನಂಜಕೆ ಮತ್ತು ಶೈಕ್ಷಣಿಕ ಆದ್ಯತೆಯ 
ಕೊರತೆಯೂ ಆಗಿತ್ತು. ಯಾಕೆಂದರೆ ಅದು ಒಂದು ಒಳಗೊಳ್ಳುವ 
ಸಮಾಜಕ್ಕೆ ಮೂಲಭೂತ ಪ್ರವೇಶಿಕೆಯಾಗುವ ಪ್ರಭಾವವನ್ನು 
ಕಡೆಗಣಿಸಿತು. ಬಹಳಷ್ಟು ಪ್ರದೇಶಗಕಳಲ್ಲ ಶಾಲೆಗಕೇ ಇರಲಲ್ಲ, ಶಾಲೆ 
ಮತ್ತು ಮಕ್ಕಳು ಎರಡೂ ಇರುವ ಕಡೆ ಎಲ್ಲರನ್ನೂ ಒಳಗೊಳ್ಳುವ 
ದೃಢ ನಿಶ್ಚಯ ಇರಲಲ್ಲ. 


14 ವರ್ಷದ ಒಳಗಿನ ಎಲ್ಲಾ ಮಕ್ಕಳಗೆ ಉಚಿತ ಮತ್ತು ಕಡ್ಡಾಯ 
ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣ (Universal Elementary 
Education-UEE)ವನ್ನು ಸಂವಿಧಾನವೇ ನಿರ್ದೇಶಿಸಿದೆ. ಅನಂತರದ 


ಪಂಚವಾರ್ಷಿಕ ಯೋಜನೆಗಳಕಲ್ಲೂ ಈ ಗುರಿಯಿಡೆಗೆ ಲಕ್ಷ್ಯ 
ಹರಿಸಲಾಗಿದೆ. ಆದರೆ ಬಾಣಗಳು ಗುರಿ ತಲುಪುವ ಮೊದಲೇ ಬದ್ದು 
ಹೋದವು: ರಾಧಾಕೃಷ್ಣನ್‌ ಆಯೋಗ (1೨48-4೨) ಮತ್ತು 
ಮುದಲಅಯಾರ್‌ ಆಯೋಗ (1೨52-53)ಗಳು ಕ್ರಮವಾಗಿ 
ವಿಶ್ವವಿದ್ಯಾನಿಲಯ ಮತ್ತು ಪ್ರೌಢ ಶಿಕ್ಷಣದ ಮೇಲಷ್ಟೇ ಗಮನ 
ಕೇಂದ್ರೀಕರಿಸಿದವು. ನಂತರ ಬಂದ ಕೊಠಾರಿ ಆಯೋಗ (1964- 
66) ಮಾತ್ರ ಪ್ರಾಥಮಿಕ ಶಿಕ್ಷಣವನ್ನೂ ಒಳಗೊಳ್ಳುವಂತೆ ತನ್ನು 
ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿತು. ಆದರೆ ಶಿಕ್ಷಣದ ಸಾರ್ವತ್ರಿಕತೆ 
ಎಂಬುವುದು ಇನ್ನೂ ಹಾರೈಕೆಯಾಗಿ ಅಷ್ಟೇ ಉಳದಿತ್ತು. 


ಒಂದು ಸುಗಮ ಹಾದಿ 

ನಂತರದಲ್ಲ "ಎಲ್ಲರಿಗೂ ಶಿಕ್ಷಣ' ವಿಷಯದ ಮೇಲೆ ನಡೆದ ವಿಶ್ವ 
ಅಧಿವೇಶನ (World Conference on Education for All) 
(ಇಎಫ್‌ಎ. ಜಾಮಿಯನ್‌, ಥಾಯ್ಲೆಂಡ್‌, ಮಾರ್ಚ್‌ 19೨೦) ಮತ್ತು 
ವಿಶ್ವ ಶಿಕ್ಷಣ ವೇದಿಕೆ (World Education Forum) Wುಂದಾಗಿ 
(ಡಕರ್‌, ಸೆನೆಗಲ್‌, ಏಪ್ರಿಲ್‌ 2೦೦೦) ಭಾರತದೆಡೆಗೆ 
ಅಂತರರಾಷ್ಟ್ರೀಯ ಗಮನವು ಹರಿದು, ಖಾಸಗಿ, ಸರ್ಕಾರಿ ಜಂಟ 
ಸಹಭಾಗಿತ್ಯ ಮತ್ತು ಬಾಹ್ಯ ಹೂಡಿಕೆಗಳು ಆರಂಭಗೊಂಡವು. 
19೨4ರಲ್ಪ ಸರಕಾರದ ಜಲ್ಲಾ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮ (The 
Government's District Primary Education Programme - 
DPEP) ಚಾಲನೆಗೆ ಬಂದಿತು. 2೦೦೦ನೇ ವರ್ಷದಲ್ಲ ಮಹತ್ವದ 
ಸರ್ವ ಶಿಕ್ಷಣ ಅಭಿಯಾನ (Sarva Shiksha Abhiyan- SSA) 
ರೂಪುತಾಳಅತು. ಇದನ್ನು ಅನುಸರಿಸಿ 2೦೦೦ರಲ್ಲ 'ಕಡ್ಡಾಯ 
ಶಿಕ್ಷಣದ ಹಕ್ಕು' ಕಾಯ್ದೆ (Right to Education Act) ಜಾರಿಗೆ 
ಬಂದಿತು. 


ಕಳೆದ ಮೂರು ದಶಕಗಕಲ್ಪ್ಲ ಪ್ರಾಥಮಿಕ ಹಂತದಲ್ಲ ಶಾಲೆಗಳು, 
ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲ ಗಣನೀಯ ಏರಿಕೆ 
ಆಗಿದೆ. ಆ ಮೂಲಕ ಔಪಚಾರಿಕ ಶಿಕ್ಷಣದ ವ್ಯಾಪ್ತಿಯಿಂದ 
ಚಾರಿತ್ರಿಕವಾಗಿ ಹೊರಗೇ ಉಳದಿದ್ದ ಹಲವು ಸಮುದಾಯಗಳು 
ಔಪಚಾರಿಕ ಶಿಕ್ಷಣದ ತೆಕ್ಕೆಗೆ ಸೇರಿಕೊಂಡವು. ಅತ್ಯಂತ ದೂರ 
ಪ್ರದೇಶಗಳಲ್ಲ ಅಥವಾ ಸಂಕಷ್ಟದಲ್ಲ ಬದುಕುತ್ತಿದ್ದ. ಎಲ್ಲಾ ರೀತಿಯ 
ಸವಲತ್ತುಗಳ೦ದ ವಂಚಿತರಾದ ಬುಡಕಟ್ಟು ಮತ್ತು ದಲತ 
ಸಮುದಾಂಯಗಳು. ಅದರಲ್ಲೂ ಗಮನಾರ್ಹ ಸಂಖ್ಯೆಯ 
ಹೆಣ್ಣುಮಕ್ಕಳನ್ನು ಇದು ಒಳಗೊಂಡಿತು. ಈ ಎಲ್ಲಾ ಆರಂಭಕ 
ಕೆಲಸಗಳು ಪೋಷಕರಲ್ಲ ಭರವಸೆ ಮತ್ತು ಮಹತ್ವಾಕಾಂಕ್ಷೆ 
ಮೂಡಲು ಕಾರಣವಾಲುತು. ಯಾಕೆಂದರೆ ಈ ಹಂತದಲ್ಲ ಶಾಲೆಗೆ 
ಸೇರಿದ ಬಹಳಷ್ಟು ಮಕ್ಷಳು ಶಾಲೆಯ ಮುಖ ಕಂಡವರಲ್ಲ ಅಥವಾ 
ಪ್ರಾಥಮಿಕ ತರಗತಿಗಳಂದಾಚೆಗೆ ಶಿಕ್ಷಣ ಪಡೆಯಲು ಸಾಧ್ಯ 
ಇದ್ದವರಲ್ಲ. 


ಎಲ್ಲರಿಗೂ ಶಿಕ್ಷಣ: ಒಂದು ದಾರಿದೀಪ 
೨೦ರ ದಶಕದಲ್ಲ ಆರಂಭವಾದ ಡಿಪಿಇಪಿಂರು ಸಾಧನೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


03 


04 


ಅಸಾಧಾರಣವಾದದ್ದು. ಇಂದಿಗೂ ಹತಾಶೆ, ದಮಂಃಖ. ಅಸಮಾನತೆ 
ಮತ್ತು ಬಡತನಗಳನ್ನೇ ಹೊದ್ದುಕೊಂಡಿದ್ದವರಿಗೆ ಸಮಾನ 
ಅವಕಾಶಗಳು, ಉತ್ಸಾಹ, ವಿಶ್ವಾಸ, ವಿಚಾರ ಮತ್ತು ಜ್ಞಾನವನ್ನು 
ಕಟ್ಟಕೊಡುವುದರ ಮೂಲಕ 'ಎಲ್ಲರಿಗೂ ಶಿಕ್ಷಣ'ವು ಸಮಾಜದ 
ಪರಿವರ್ತನೆಗೆ ಕಾರಣವಾಗಿದೆ. ಇಂದು ಸಾಮಾಜಕ, ಸಾಂಸ್ಕೃತಿಕ 
ಮತ್ತು ಆರ್ಥಿಕ ಹಿನ್ನೆಲೆಗಳನ್ನೂ ಮೀರಿ ಬಹಳಷ್ಟು ಸಮುದಾಯಗಳ 
ಮಕ್ಕಳು, ಮತ್ತವರ ಪೋಷಕರು ಶಿಕ್ಷಣದ ಲಾಭ ಪಡೆಯುತ್ತಿದ್ದಾರೆ. 
ಭಾರತಕ್ಕೆ ವಿದ್ಯಾರ್ಥಿ ವೇತನವೆ೦ಬ ಪರಿಕಲ್ಪನೆ ಹೊಸತಲ್ಲವಾದರೂ, 
"ಎಲ್ಲರಿಗೂ ಶಿಕ್ಷಣವೆಂಬ ಪರಿಕಲ್ಪನೆ ಮಾತ್ರ ಹೆಚ್ಚುಕಡಿಮೆ ಹೊಸತು. 
ಆ ಮೂಲಕ, ಸಾಮಾಜಕ ಪರಿವರ್ತನೆಗಾಗಿ ಒಂದು ಮೌನ 
ಚಿಂತನ-ಮಂಥನ ನಡೆಯುವಂತಾಲಯುತು. ಬಹುಕಾಲದಿಂದ 
ಕಾಪಿಟ್ಟುಕೊಂಡು ಬಂದ ಕನಸಿನ ಸಾಕಾರಕ್ಕೆ ಇದೊಂದು 
ಅವಕಾಶವಾಲುತು. 


ಕಾಳಜಗಳು: ಅಡೆತಡೆಗಳು 

ಇಂದಿನ ಕಾರ್ಯವಿಧಾನ ಒಳೆಗೊಳ್ಳುವಿಕೆಯೆಡೆಗೆ ಇದ್ದಾಗಲೂ 
ವಾವು ನಮ್ಮನ್ನೇ ಕೇಆಕೊಳ್ಳಬೇಕು: ಎಲ್ಲರಿಗೂ ಶಿಕ್ಷಣವೆಂಬ ಇಂಥ 
ವಿಸೃತ ಚಿಂತನೆಯ ಮೂಲಕ ಒಳಗೊಳ್ಳುವಿಕೆಯ ಸಮಾಜವನ್ನು 
ನೋಡಲು. ಒಪ್ಪಿಕೊಳ್ಳಲು ಮತ್ತು ಆ ನಿಟ್ಟನಲ್ಲ ಕಾರ್ಯ- 
ಪ್ರವೃತ್ತರಾಗಲು ನಾವು ಸಿಧ್ಧರಿದ್ದೇವೆಯೇ? ನಾವೆಲ್ಲರೂ ಒಟ್ಟಾಗಿ 
ಹೆಚ್ಚು ನ್ಯಾಯಸಮ್ಮತ ಮತ್ತು ಸಮಾನತೆಯ ಜಗತ್ತನ್ನು 
ಬಯಸುತ್ತೇವೆಯೇ? 


ಶೇ ಎರಡೂ ಪ್ರಶ್ನೆಗಳಗೂ ಉತ್ತರ 'ಇಲ್ಲ' ಎಂದೇ ಆಗಿದೆ. 19೨೦ರ 
ಜಾಮಿಯನ್‌ ಅಧಿವೇಶನ (The Jomtien Conference-1990) 
ಮತ್ತು ಆ ಬಳಕ ನಡೆದ 1೨೨7ರ ಡಕರ್‌ ಘೋಷಣೆ (Dakar 


Declaration), ಒ೦ದು ತುರ್ತು ಕರಾರು ರೂಪಿಸಿ, ಆ ಮೂಲಕ 
'ಎಲ್ಲರಿಗೂ ಶಿಕ್ಷಣದ' ಕಡೆಗೆ ಸಾಗಲು ಶಕ್ಯವಾಗುವಂತೆ ದೇಶಗಳಗೆ 
ಆರ್ಥಿಕ ಸಂಪನ್ಮೂಲಗಳನ್ನು ಒದಗಿಸಿತು. ಇದರ ಪರಿಣಾಮವಾಗಿ 
ಸರ್ವ ಶಿಕ್ಷಣ ಅಭಿಯಾನ ($A) ಎ೦ಬ ಮಹತ್ವದ ಯೋಜನೆಯು 
ಆರಂಭವಾಯುತು. ಹೊಸ ಶಾಲೆಗಳು ಪ್ರಾರಂಭವಾದವು, ಹೊಸ 
ವಿದ್ಯಾರ್ಥಿಗಳು ದಾಖಲಾದರು ಮತ್ತು ಹೊಸ ಶಿಕ್ಷಕರು 
ನೇಮಕಗೊಂಡರು. 


ಆದರೆ ಶಿಕ್ಷಕರನ್ನು ಸಜ್ಜುಗೊಳಸಲು ಮತ್ತು ಶೈಕ್ಷಣಿಕ ಬೆಂಬಲ 
ನೀಡುವ ಹೊಸ ವ್ಯವಸ್ಥೆಯನ್ನು ರೂಪಿಸುವ, ಅಭಿವೃದ್ಧಿಪಡಿಸುವ 
ಮಹತ್ವದ ವಿಚಾರವೇ ಬಹುಕಾಲದವರೆಗೆ ಈಡೇರಲೇ ಇಲ್ಲ. ಇದರ 
ಪರಿಣಾಮವಾಗಿ ಸಿದ್ಧತೆ ಇಲ್ಲದ/ತರಬೇತಿ ಇಲ್ಲದ ಶಿಕ್ಷಕರು 
ಶಾಲೆಗಳಗೆ ನೇಮಕಗೊಳ್ಳುವುದರ ಜೊತೆಗೆ ಅಸಮರ್ಪಕ ಅಥವಾ 
ಶೈಕ್ಷಣಿಕ ಬೆಂಬಲ ವ್ಯವಸ್ಥೆಯೇ ಇಲ್ಲದ ಪರಿಸ್ಥಿತಿ ಉಂಬಲಾಯುತು. 
ಶಾಲೆಗಳಗೆ ಭಾರೀ ಪ್ರಮಾಣದಲ್ಲ ವಿದ್ಯಾರ್ಥಿ ಸಮೂಹ ಹರಿದು- 
ಬಂದಾಗ, ಅದರಲ್ಲೂ ಬಹುತೇಕರು ಮೊದಲ ತಲೆಮಾರಿನ 
ಕಲಕಾರ್ಥಿ ಕುಟುಂಬದವರಾಗಿದ್ದುದರಿಂದ ಅವರನ್ನು ಹೇಗೆ 
ನಿರ್ವಹಿಸುವುದು ಎಂಬ ತಿಳುವಳಕೆಯ ಕೊರತೆ ಕಂಡುಬಂದಿತು. ಆ 
ಮಕ್ಷಳಗೆ ಶಾಲೆಯ ಭಾಷೆ ಮತ್ತು ಸಂಸ್ಥೃತಿಯನ್ನು ಅರ್ಥ- 
ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿರಅಲ್ಲ ಮತ್ತು ಶಿಕ್ಷಕರಿಗೂ ಈ 
ವಿಶಾಲ ಸಮೂಹದ ಮಕ್ಕಕ ಭಾಷೆ ಮತ್ತು ಅವರ ಸಮ್ಯಿಶ್ರ 
ಸಂಸ್ಕೃತಿಯೊಂದಿಗೆ ವ್ಯವಹರಿಸುವುದು ಕಷ್ಟಸಾಧ್ಯವಾಯುತು. 
ದೇಶದ ಅತ್ಯಂತ ದೂರಪ್ರದೇಶಗಳ ಸರಕಾರಿ ಶಾಲೆಗಳಗೆ 
ನೇಮಕವಾದ ಬಹುತೇಕ ಶಿಕ್ಷಕರಿಗೆ ತಮ್ಮದಲ್ಲದ ಸಮುದಾಯಗಳ 
ಜೊತೆ ವಾಸಿಸುವ ಅಥವಾ ಅಂತಹ ಶಾಲೆಗಳಗೆ ಪ್ರಯಾಣಿಸುವ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಸವಾಲು ಎದುರಾಯುತು. ತರಬೇತಿ ಇಲ್ಲದ ಮತ್ತು ಕಡಿಮೆ ವೇತನ 
ಪಡೆಯುವ ಶಿಕ್ಷಕರು ಅತ್ಯವಶ್ಯಕತೆಯುದ್ದ ಮತ್ತು ಅತ್ಯಂತ 
ಅನನುಕೂಲತೆಗಳದ್ದ ಮಕ್ಷಳಗೆ ಶಿಕ್ಷಣವನ್ನು ನಿರ್ವಹಿಸು- 
ವಂತಾಂತು. ಎಲ್ಲಾ ವಿಚಾರಗಳನ್ನು ಸಮರ್ಪಕವಾಗಿ 
ಅರ್ಥೈಸಿಕೊಳ್ಳದ ಪರಿಣಾಮವಾಗಿ ಕಳಪೆ ನಿರ್ವಹಣಿಯ 
ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ, ಕಲಕೆಯೇ ಇಲ್ಲದ ಮಕ್ಕಳು. ಸಂಬಂಧ 
ಕಕಚದ ಸಮುದಾಯಗಳು ಮತ್ತು ಸ್ಟೈೇರ್ಯಗುಂದಿದ ಶಿಕ್ಷಕರು 
ರೂಪುಗೊಂಡರು. 


ಮೌಲ್ಯಮಾಪನದ ಸಮಯ 

ಇದನ್ನು ಪರಿಹರಿಸುವುದು ಹೇಗೆ? ಠಗ ಚಾಲ್ಲಯಲ್ಲರುವ ತಿಳುವಳಕೆ, 
ಕಾಳಜ, ಸಂರಚನೆ, ಮನೋಭಾವ ಮತ್ತು ಕಾರ್ಯತಂತ್ರಗಳ೦ದ 
"ಎಲ್ಲರಿಗೂ ಶಿಕ್ಷಣ'ದ ಗುರಿಯನ್ನು ಸಾಧಿಸಲು ಸಾಧ್ಯವಿದೆಯೆ? 
ಅಥವಾ ಈ ಗುರಿ ಸಾಧನೆಗೆ ಹೊಸ ಬಗೆಯ ತಿಳುವಳಕೆ, ಹೊಸ 
ಕಾಳಜ ಮತ್ತು ಮನೋಭಾವ, ಜೊತೆಗೆ ಹೊಸ ಕಾರ್ಯತಂತ್ರ, 
ಸಂರಚನೆ ಮತ್ತು ಮಾನದಂಡಗಳ ಅಗತ್ಯವಿದೆಯೇ? 


ದೊಡ್ಡ ಬದಲಾವಣೆ ಎಂದರೆ ಹಲವು ಪುಟ್ಟ ಬದಲಾವಣೆಗಳು 

ಮೊದಲ ಬದಲಾವಣೆ ಎಂದರೆ ಶಾಲೆಗೆ ದಾಬಲಾಗದೆ ಇರುವ ವಿವಿಧ 
ಅಂಗ, ಸಮುದಾಯಗಳ ಮಕ್ಕಳನ್ನು ಸರಕಾರಿ ಶಾಲೆಗಳಗೆ 
ಸೇರಿಸುವುದು. ಅದೇ ವೇಳೆಗೆ ಅನುಕೂಲಸ್ಥರ ಮಕ್ಕಳು ಖಾಸಗಿ 
ಶಾಲೆಗಳಗೆ ಬದಲಾಲುಸಿಕೊಂಡು, ಅಂತರ ಕಾಯ್ದುಕೊಂಡದ್ದು. 
ಇದರ ಪರಿಣಾಮವಾಗಿ ಸರಕಾರಿ ಶಾಲೆಗಳು ಬೇರೆ ಆಯ್ದೆಗಳೇ 
ಇಲ್ಲದಿರುವ ಅತ್ಯಂತ ಬಡತನದ ಹಿನ್ನೆಲೆ೦೨ಂು ಮಕ್ನಳ 
ಶಾಲೆಗಳೆನಿಸಿದವು. 


ಸರ್ಕಾರೇತರ ಸಂಸೆ(ಎನ್‌ಜಒ)ಗಳಗೆ ಸರ್ಕಾರಿ ಶಿಕ್ಷಣ 
ವ್ಯವಸ್ಥೆಯೊಂದಿಗೆ ತೊಡಗಿಕೊಳ್ಳುವ ಅವಕಾಶ ಸೃಷ್ಟಿಯಾಗಿದ್ದು 
ಎರಡನೆಯ ಬದಲಾವಣಿ. ಎನ್‌ಜಒಗಳು ಶಾಲೆಗಳಲ್ಲ ಮತ್ತು ರಾಷ್ಟ್ರ, 
ರಾಜ್ಯ ಮತ್ತು ಸ್ಥಳೀಯ ಮಟ್ಟದಲ್ಲ ಇಲಾಖೆಯೊಂದಿಗೆ ವಿವಿಧ 
ಪಾತ್ರಗಳನ್ನು ನಿರ್ವಹಿಸುವುದಕ್ಕೆ ಪ್ರಾರಂಭಸಿದವು. ಟೀಚ್‌ ಫಾರ್‌ 
ಇಂಡಿಯಾ (ಟಎಫ್‌ಐ), ಕೈವಲ್ಯ ಎಜುಕೇಷನ್‌ ಫೌಂಡೇಷನ್‌. 
ಅಜೀಂ ಪ್ರೇಮ್‌ಜ ಫೌಂಡೇಷನ್‌ ಮತ್ತು ಇನ್ನೂ ಹಲವು ಸಂಸ್ಥೆಗಳ 
ಕೊಡುಗೆಗಳು ತಕಮಟ್ಟದಲ್ಲ ಪರಿಣಾಮವನ್ನುಂಟು ಮಾಡುವುದಕ್ಕೆ 
ಪ್ರಾರಂಭಸಿದವು. ಸದ್ಯ ತಳಮಟ್ಟದಲ್ಲಿ ಹೆಚ್ಚಿನ ಜನ ಮತ್ತು 
ಗುಂಪುಗಳು ತೊಡಗಿಕೊಂಡಿದ್ದು. ವಿವಿಧ ಶೈಕ್ಷಣಿಕ 
ಸಂವಾದಗಳನ್ನು ಮುನ್ನೆಲೆಗೆ ತರುತ್ತಿದ್ದಾರೆ. 


ಈ ಎಲ್ಲಾ ಬೆಳವಣಿಗೆಗಳ ಧನಾತ್ಕಕ ಅಂಶವೆಂದರೆ ಯಾರು 
ಹೊರಗುಳದಿದ್ದರೋ ಅವರು ನಮ್ಮ ಕಾಲದ ಅತ್ಯ೦ತ ಮಹತ್ವದ 
ಜೀವನ ಕೌಶಲವಾದ ಹದು ಮತ್ತು ಬರೆಯುವುದನ್ನು ಗಳಸುವ 
ಸಮಾಜದ ತೆಕ್ಲೆಯೊಳಗೆ ಸೇರಿಕೊಳ್ಳುವಂತಾದದ್ದು. ಹಲವು 
ವಿದ್ವಾಂಸರು ಮತ್ತು ಸಾಮಾಜಕ ಅರಿವುಳ್ಳ ಜನರು ಗುಣಮಟ್ಟದ 
ಶಿಕ್ಷಣವನ್ನು ಒದಗಿಸುವ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಕ್ಕೆ 
ಆರಂಣಸಿದರು. ಮಕ್ಷಳ ಆರಂಭಕ ವರ್ಷಗಳ ಸಾಮಾಜಕ 
ತಳಪಾಯ ಮತ್ತು ಪೌಷ್ಟಿಕತೆ. ಆರೋಗ್ಯ ಸುಧಾರಣೆಗಾಗಿ ಆರಂಭಕ 


ಬಾಲ್ಯಕಾಲದ ಶಿಕ್ಷಣದ (Early Childhood Education-ECE) 
ಪರವಾಗಿ ವಕಾಲತ್ತು ವಹಿಸುವುದು ಆರಂಭಗೊಂಡವು. ಆದಾಗ್ಯೂ, 
ಇದರ ಇನ್ನೊಂದು ಮಗ್ಗುಅನ ಕಥೆ ಅರೆಮನಸ್ಥ ಬದ್ಧತೆ ಮತ್ತು 
ರಾಜಕೀಯ ಇಚ್ಛಾಶಕ್ತಿಯದ್ದು; ಸಮಾಜದ ದೊಡ್ಡ ಭಾಗದ 
ಸಂಪೂರ್ಣ ನಿರಾಸಕ್ತಿ; ಹಾಗೂ ಅಗತ್ಯತೆ ಮತ್ತು ಬೇಡಿಕೆಗಳನ್ನು 
ಅರ್ಥಮಾಡಿಕೊಳ್ಳಲು ಬೇಕಾಗಿರುವ ಶೈಕ್ಷಣಿಕ ಸಂಶೋಧನೆ, 


ಆವಿಷ್ಠಾರಗಳ ಕೊರತೆ. ಆದ್ದರಿಂದ. ಮಕ್ಷಳ ಕಲಕಾ ಫಲತಗಳು 
ಮತ್ತು ಕಅಕಾ ಅನುಭವಗಳ ಮೇಲನ ತಕ್ಷಣದ ಪರಿಣಾಮ ಮತ್ತು 
ಪ್ರಭಾವ ಉತ್ತೇಜಕರವಾಗಿ ಇರಲಲ್ಲ. ಧನಾತ್ಯಕ ಅಂಶವನ್ನು ಕುರಿತ 
ಮೊದಲ ವಿವರಣೆ ಭರವಸೆಯನ್ನು ಕೊಡುತ್ತದೆ ಮತ್ತು 
ವ್ಯಾಪಕವಾದ ಹತಾಶೆಗಳ ವಿರುದ್ಧ ಹೋರಾಡಲು ನೆರವಾಗುತ್ತದೆ. 
ಆದರೆ ಎರಡನೆಯ ವಿವರಣೆ, ಪ್ರಜ್ಞಾಪೂರ್ವಕ ಅಥವಾ ಅಪ್ರಜ್ಞಾ- 
ಪೂರ್ವಕವಾಗಿ ಈಗಾಗಲೇ ನಿರಾಶೆಣೊಳಗಾಗಿರುವ ಸಮಾಜಕ್ಕೆ 
ಮತ್ತಷ್ಟು ಹತಾಶೆಯನ್ನು ಮೂಡಿಸುತ್ತದೆ. 


ನನ್ನ ತಿಳುವಳಕೆ ಮತ್ತು ದೃಷ್ಟಿಕೋನಗಳ ಪ್ರಕಾರ, 'ಎಲ್ಲರಿಗೂ 
ಶಿಕ್ಷಣ' ಎಂಬ ಸಲಹೆಯು ಒಂದು ಹೊಸ ಮತ್ತು ಸವಾಅನ 
ಸಾಮಾಜಕ ಪರಿಕಲ್ಪನೆ. ಹೊಸ ಸಂದರ್ಭಕ್ಕೆ ಪ್ರತಿಯಾಗಿ ಹಳೆಯ 
ಮತ್ತು ಪ್ರಚಅತದಲ್ಲರುವ ಮಾನದಂಡಗಳನ್ನು ಮೌಲ್ಯಮಾಪನ 
ಮಾಡುವುದರಿಂದ ಮಾತ್ರ ಅಪೂರ್ಣ ಮತ್ತು ತಪ್ಪು ನಿರೂಪಣೆಗೆ 
ಕಾರಣವಾದ ಪರಿಸ್ಥಿ ತಿಯೊಳಗೆ ಹುದುಗಿರುವ ಸಮಸ್ಯೆಗಳನ್ನು 
ಹೊರಗೆಳೆಯುವುದು ಸಾಧ್ಯವಾಗುತ್ತದೆ. ಅದು ಶೈಕ್ಷಣಿಕ 
ಪ್ರಯತ್ನಗಳ ಜೊತೆ ತೊಡಗಿಸಿಕೊಂಡಿರುವವರನ್ನು ಮತ್ತಷ್ಟು 
ನಿರಾಶೆಗೊಳಸಬಹುದು. ಆದ್ದರಿಂದ, ಈ ಮಹತ್ವದ ಯೋಜನೆಗೆ 
ಹೊಸ ವರಾನದಂಡಗಳನ್ನು ಹುಡುಕುವುದಕ್ಕೆ ಹೊಸ 
ದೃಷ್ಟಿಕೋನಗಳು ಬೇಕು. 


ಬದಲಾಗುತ್ತಿರುವ ಸಂದರ್ಭವನ್ನು ಅರ್ಥೈಸುವುದು: 

ನಮ್ಮ ದೇಶ ಹಲವು ಬಗೆಯ ವೈವಿಧ್ಯತೆಗಆಳ೦ದ ಮಾತ್ರವಲ್ಲ 
ಅಸಮಾನತೆಗಳಂದಲೂ ಕೂಡಿದೆ. ಮೊದಲನೆಯದಾಗಿ, ಶೈಕ್ಷಣಿಕ 
ರಂಗದಲ್ಲ ಕೆಲಸ ಮಾಡುತ್ತಿರುವ ಮಕ್ಕಳು, ಶಿಕ್ಷಕರು ಮತು ಇತರರು 
ಸಾಂಪ್ರದಾಯಕ ಪಿತೃಪ್ರಧಾನ ಮತ್ತು ಜಮೀನ್ಹಾರಿ ವ್ಯವಸ್ಥೆಯ 
ಹಿನ್ನೆಲೆಯುರುವ ಒಂದು ಸಮಾಜದಿಂದ ಬಂದವರಾಗಿರುತ್ತಾರೆ. 
ಎರಡನೆಯದಾಗಿ ಶಾಲೆಗಳು ಕೂಡಾ ಇದೇ ತರಹದ ಮತ್ತು ಇತರ 
ಹಲವು ಸಾಮಾಜಕ, ಆರ್ಥಿಕ ಮತ್ತು ಧಾರ್ಮಿಕ ಅಸಮಾನತೆಗಳಲ್ಪ 
ಕಾರ್ಯನಿರ್ವಹಿಸುತ್ತವೆ. ಸಾಮಾಜಕ-ರಾಜಕೀಯ ಸಮಾನತೆ, 
ಪರಸ್ಪರ ಸಹೋದರತೆ ಅಥವಾ ಹೃದಯವಂತಿಕೆಯಿಂದ ಶಿಕ್ಷಣವು 
ಪ್ರತ್ಯೇಕಗೊಂಡಿತಾದರೆ ಅದರ ಅರ್ಥವನ್ನು ಕಳೆದುಕೊಳ್ಳುತ್ತದೆ 
ಎನ್ನುವುದು ಮೂರನೆಯ ಆಯಾಮ. 


ಕೆಲವು ಘಟನಾವಳಗಳ ಬೆಳಕಿನಲ್ಲ ನಾವು ಈ ವಿಷಯವನ್ನು 
ಮನೋಡೋಣ. ಮಧ್ಯ ಭಾರತದ ಶಾಲೆಯೊಂದಕ್ಕೆ ಪರಿವೀಕ್ಷಣೆಗಾಗಿ 


ಜಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ (District Institute of 


Education and Training-DIET) ಪ್ರಾಂಶುಪಾಲರು ಭೇಟ 
ನೀಡಿದರು. ಹಾಜರಿ ಪುಸ್ತಕವನ್ನು ಪರಿಶೀಅಸುವಾಗ ಕೆಲವು ಮಕ್ಕಳ 
ಹೆಸರುಗಳಲ್ತ ದೋಷವಿರುವಂತೆ ಅವರಿಗೆ ಅನ್ನಿಸಿತು. 
ಪ್ರಾಂಶುಪಾಲರು ಈ ವಿಷಯವನ್ನು ಶಿಕ್ಷಕರೊಂದಿಗೆ ಚರ್ಚಿಸಿದರು. 
"ಸರ್‌ ನಾನೇನು ಮಾಡಲ? ಅನಕ್ಷರಸ್ಥ ಪೋಷಕರು ಅವರಿಗೆ ಹೀಗೆ 
ಹೆಸರಿಟ್ಪದ್ದಾರೆ' ಎಂದು ಶಿಕ್ಷಕರು ಹೇಳದರು. 


ಪ್ರಾಂಶುಪಾಲರು ಪೋಷಕರನ್ನು ಕರೆತರುವಂತೆ ಹೇಆ ಮಕ್ಕಳನ್ನು 
ಮನೆಗೆ ಕಳುಹಿಸಿದರು. ಬಹೇಅಯ ಸಮುದಾಯದವರೇ ಹೆಚ್ಚಿರುವ 
ಹಳ್ಳಿಯ ಪಕ್ಕದಲ್ಲೇ ಶಾಲೆ ಇತ್ತು. ಮುಂಜಾನೆ ಅಥವಾ ಮುಸ್ಸಂಜೆಯ 
ಹೊತ್ತಲ್ಲ ಹಕ್ಕಿ ಹಿಡಿಯುವ ಕೆಲಸ ಮಾಡುತ್ತಾರಾಧ್ದರಿಂದ ಕೂಡಲೇ 
ಅವರು ಶಾಲೆಗೆ ಬಂದರು. ನಂತರ ಪ್ರಾಂಶುಪಾಲರು ಮಕ್ಷಳ 
ಹೆಸರುಗಳನ್ನು ಹೆಚ್ಚು ಸುಂದರವಾಗಿ ಅಥವಾ 'ನಾಗರೀಕ'ವಾಗಿ 
ಕಾಣುವಂತೆ ಬದಲಾಲಯುಸತೊಡಗಿದರು. ಉದಾಹರಣೆಗೆ, 


ಚಿಂತಾಬಾಂುಂಯ ಹೆಸರನ್ನು ಚೇತನಾಕುಮಾರಿಯೆಂದು, 
ಕಲ್ಪಬಾಂುಯ ಹೆಸರನ್ನು ಕಲಾವತಿಯೆಂದು ಪರಿವರ್ತಿಸಿದರು. 
ಪೋಷಕರು ಈ ಬದಲಾವಣಿಯನ್ನು ಇಷ್ಟಪಟ್ಟರೋ ಇಲ್ಲಪೋ,. 
ಆದರೆ ಯಾವುದೇ ತಕರಾರು ಎತ್ತಅಲ್ಲ. ಬಹುಶಃ ಅವರು ತಮ್ಮ 
ಮಕ್ಷಳಗೆ ಶಿಕ್ಷಣ ಪಡೆಯಲು ಇದೊಂದು ಕರಾರು ಇರಬೇಕೆಂದು 
ಒಪ್ಪಿಕೊಂಡಿರಬೇಕು. 


ಚಿಂತಾಬಾಯ ಮತ್ತು ಕಲ್ಲ ಹೆಸರುಗಳ ಬದಲಾವಣೆಯು ಎತ್ತಿದ ಕೆಲವು 
ಪ್ರಮುಖ ಪುಶ್ನೆಗಳು: 

ಶಾಲೆಯಲ್ಲ ಆ ಮಕ್ಕಳ ಮೂಲ ಹೆಸರುಗಳಗೆ ಸ್ಥಾನವಿಲ್ಲವಾದರೆ, 
ಇನ್ನು ಅಲ್ಲ ಅವರ ಜೀವನಾನುಭವಗಳಗೆ ಅವಕಾಶವಿದ್ಧೀತೇ? 


— ಶಿಕ್ಷಣವೆಂದರೆ ಚೇತನಾಕುಮಾರಿ, ಕಲಾವತಿಯವರನ್ನು 
ಪ್ರತಿನಿಧಿಸುವ ಸಮಾಜದ ಆ ವರ್ಗಕ್ಷೆ ಮಾತ್ರ ಸೀಮಿತ ಎಂಬ 
ಅರ್ಥವೇ? 

— ಶಿಕ್ಷಣ ಪಡೆಯಬೇಕೆಂದರೆ ಒಂದು ನಿರ್ದಿಷ್ಟ ಸಮುದಾಯವು 
ತನ್ನು ಸಾಂಸ್ಕೃತಿಕ ಅಸ್ಕಿತೆಯನ್ನು ಬಲ ಕೊಡಬೇಕೆ? 


ಇತರೆ ಉದಾಹರಣೆಗಳನ್ನು ಉಲ್ಲೇಖಸಬಹುದು. 


ಹೆಚ್ಚು ಶುಭ್ರವಾದ ಬಲ್ಲೆಗಳನ್ನು ತೊಟ್ಟು ಬರುವ ಮಕ್ಕಳನ್ನು 
ಹೊಗಳುವುದು ಮತ್ತು ಕೊಳೆಯಾದ ಬಟ್ಟೆ ತೊಡುವ ಮಕ್ಕಳನ್ನು 
ಶಿಕ್ಷಿಸುವುದು ಶಾಲೆಗಕಲ್ಲ ಸಾಮಾನ್ಯ. ನಾವಿದನ್ನು ಸೂಕ್ಷ್ಯತೆಯಬುಂದ 
ಗಮನಿಸಿದರೆ, ಇಂತಹ ಸನ್ನಿವೇಶಗಳು ಭಾವನಾತ್ಮಕವಾಗಿ ಮಕ್ಷಳಲ್ಪ 
ಎಂತಹ ಹಾನಿಯನ್ನುಂಟು ಮಾಡುತ್ತವೆ ಎಂಬುದು ಗಮನಕ್ಕೆ 
ಬಂದೀತು. ಭಾಷೆಯೂ ಒಂದು ಪ್ರಮುಖ ವಿಷಯವೇ ಆಗಿದೆ. ಅದರ 
ಪ್ರಮಾಣಿತ ರೂಪ, ಸಮರ್ಪಕ ಉಚ್ಚಾರಣೆ ಇತ್ಯಾದಿಗಳು 
ಕುಟುಂಬದ ಮೊದಲ ತಲೆಮಾರಿನ ಶಾಲಾ ಕಲಕಾರ್ಥಿಗಳಗೆ 
ಅಸ್ತಿತ್ವದ ಬಕ್ಕಟ್ಟನ್ನು ತಂದೊಡ್ಡುತ್ತವೆ. ಇದನ್ನು ಅನುಭವಿಸಿದ 
ಯಾರಿಗಾದರೂ ಇದು ಅಮಾನವೀಯ ಮತ್ತು ವ್ಯಕ್ತಿಯ 
ಆತ್ಮಗೌರವವನ್ನು ಅಲ್ಲಾಡಿಸಬಲ್ಲುದು ಎಂಬುದು ಗೊತ್ತಾಗುತ್ತದೆ. 
ಇಂತಹ ವಿಚಾರಗಳ ಜೊತೆ ಒದ್ದಾಡುತ್ತಿರುವ ಮಕ್ಕಳನ್ನು ಶಿಕ್ಷಕರು 
ಆಗಾಗ 'ಕಅಕೆ-ಅಸಾಧ್ಯವಾದ-ಮಕ್ನಳ' (Not-able-to-learn) 
ಗುಂಪಿಗೆ ಸೇರಿಸುತ್ತಾರೆ. 


ಈ ಎಲ್ಲಾ ನಿದರ್ಶನಗಳು ಶಿಕ್ಷಣದ ಸುತ್ತಅನ ಅರ್ಥೈಸುವಿಕೆ ಮತ್ತು 
ಸಂವೇದನೆಗಳ ಬಣ್ಣೆ ಪ್ರಶ್ನೆ ಹುಲ್ಲಸುತ್ತವೆ. ಬಲು ದೊಡ್ಡ 
ಪ್ರಶ್ನೆಗಳೆಂದರೆ: 


— ಮಕ್ಕಳು ಒಂದು ಚೌಕಣ್ಟಗೆ ಹೊಂದಿಕೆಯಾಗಖಲೇಕೇ, ಅಥವಾ 
ಅವರ ಸಾಂಸ್ಥ ತಿಕ ಹಿನ್ನೆಲೆಗೆ ಅನುಗುಣವಾಗಿ ಬದಲಾಂಖಸಿ- 
ಕೊಳ್ಳುವಂತೆ ಶೈಕ್ಷಣಿಕ ವ್ಯವಸ್ಥೆಯು ನಮ್ಯವಾಗಿರಬೇಕೇ? 


— ಮಕ್ಷಳಲ್ಪ ಹಾಲ ಇರುವ ಜ್ಞಾನ ಮತ್ತು ಶಾಲೆಯೊಳಗೆ ಜ್ಞಾನವನ್ನು 
ಸಂರಚಿಸಿಕೊಳ್ಳುವ ಪ್ರಕ್ರಿಯೆಯ ಮಧ್ಯೆ ಪರಸ್ಪರ ಸಂವಾದವನ್ನು 
ಸ್ಥಾಪಿಸುವುದು ಅತ್ಯ೦ತ ಪ್ರಮುಖವಾದದ್ದು ಎಂಬುದನ್ನು ವಾವು 
ಹೇಗೆ ಕಂಡುಕೊಳ್ಳಬಹುದು? 


- ಹೇಗೆ ಅಂತಹ ಒಂದು ಅರ್ಥೈಸುವಿಕೆ ಶೈಕ್ಷಣಿಕ ಪ್ರಕ್ರಿಯೆಯ 
ಭಾಗವಾದೀತು? 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


05 


06 


ಮುಂದುವರಿದು ಶಿಕ್ಷಕರ ತಯಾರಿ ಮತ್ತು ಸ್ಥಾಯತ್ವತೆಯ ಕುರಿತು 
ಪರಿಶೀಅಸೋಣ. ಈ ಸಂದರ್ಭದಲ್ಲ ನನ್ನದೇ ಬೋಧನಾ ದಿನಗಳ. 
ಚಿಂತನೆಗೆ ಹಚ್ಚುವಂಥ ಒಂದು ಘಟನೆಯು ನೆನಪಾಗುತ್ತಿದೆ. ಒ೦ದು 
ದಿನ ಗುಂಡಿಲಾಲ್‌ ಎಂಬ ಹೆಸರಿನ ಮಗುವಿನ ಬಣ್ಣೆ ನನ್ನ ತರಗತಿಯ 
ಇತರ ಮಕ್ಷಳು ಒಂದೇ ಸಮನೆ ದೂರುತ್ತಿದ್ದರು. ವಾನು ಮಕ್ಷಳಗೆ 
ಒಂದಷ್ಟು ಕೆಲಸವನ್ನು ಮಾಡಲು ಕೊಟ್ಟು ನನ್ನದೇ ಕೆಲವು 
ಕೆಲಸಗಳಕಲ್ಪ ತಲ್ಲೀನನಾಗಿದ್ದೆ. ಹಾಗಾಗಿ ನನ್ನ ಸಂಪೂರ್ಣ ಗಮನವು 
ತರಗತಿಯ ಮೇಲೆ ಇರಲಲ್ಲ. ಕೊನೆಗೊಮ್ಮೆ ದೂರುಗಳನ್ನು 
ನಿರ್ಲಕ್ಷಿಸುವುದು ಕಷ್ಟವಾಗಿ ನಾನು ಗುಂಡಿಲಾಲನನ್ನು ಕರೆದು, 'ನಿನ್ನು 
ತುಂಟತನ ಅತಿಯಾಯುತು! ಕಿವಿಗಳನ್ನು ಹಿಡಿದುಕೋ' ಎಂದು 
ಕಟುವಾಗಿ ಹೇಳದೆ, 


ಗುಂಡಿಲಾಲ್‌ ಪ್ರತಿಕ್ರಿಬುಸದಿದ್ದಾಗ ಮತ್ತೊಮ್ಮೆ ಜೋರಾದ 
ಧ್ವನಿಯಲ್ಲ ನಾನು ಹೇಳದೆ. ಈ ಬಾರಿ ಆತ ಮುಂದೆ ಬಂದು ನನ್ನ 
ಕಿವಿಗಳನ್ನು ಹಿಡಿದುಕೊಂಡ. ಅವನ ಈ ವರ್ತನೆ ಕಂಡು ನನಗೆ 
ಮೊದಲು ಆಶ್ಚರ್ಯವಾಯುತು, ಕೋಪಗೊಂಡೆ. ಆದರೆ ನನ್ನ 
ಸೂಚನೆಯು ಕೇವಲ ಕಿವಿ ಹಿಡಿದುಕೋ ಎಂದು ಮಾತ್ರವಾಗಿತ್ತು 
ಎಂಬುದು ನಂತರ ಅರಿವಾಯತು. ಹಾಗಾಗಿ ಇದರಲ್ಪ 
ಗುಂಡಿಲಾಲನ ತಪ್ಪೇನೂ ಇರಲಲ್ಲ. ಆತ ಕಿವಿಗಳನ್ನು ಹಿಡಿದು- 
ಕೊಳ್ಳುವುದನ್ನು ಶಿಕ್ಷೆ ಎಂಬುದಾಗಿ ಭಾವಿಸಲಅಲ್ಲ ಅಥವಾ ಆತನಿಗೆ 
ಇಂತಹ ವರ್ತನೆಯ ಯಾವುದೇ ಪೂರ್ವಾನುಭವವೂ ಇರಲಲ್ಲ. 


ಇಂತಹ ಹಲವು ಸಂಗತಿಗಳನ್ನು ಎಲ್ಲಾ ಮಕ್ನಳು ತಿಆದಿದ್ದಾರೆ ಎಂದು 
ವಾವು ಊಹಿಸಿಕೊಳ್ಳುತ್ತೇವೆ. ಆದರೆ ನಾವು ಹೊಸ ತಲೆಮಾರಿನ 
ಶಾಲಾ ಕಲಕಾರ್ಥಿಗಳಗೆ ಶಾಲೆಯ ವಾತಾವರಣ ಮತ್ತು 
ಆಚರಣಿಗಳು ಹೊಸತು ಎಂಬುದನ್ನು. ಇವುಗಳು ಅವರಿಗೆ 
ವಿಲಕ್ಷಣವಾಗಿ ಮಾತ್ರವಲ್ಲ ಅವರ ಅಂತಃಸ್ಬುರಣೆಗೆ ಹಾನಿ 
ಮಾಡುತ್ತವೆ ಎಂಬುದನ್ನು ಮರೆತುಜಡುತ್ತೇವೆ. 


ನನ್ನ ಪಯಣ: 

ಮಧ್ಯಪ್ರದೇಶದ ರೈಸೆನ್‌ ಜಲ್ಲೆಯ ಅರಣ್ಯ ಮಧ್ಯದ ಬುಡಕಟ್ಟು 
ಹಳ್ಳಿಯೊಂದರಲ್ಲ ಕೆಲಸ ಮಾಡುವಾಗ ಸಿಕ್ಷ ಅನುಭವ, ನನಗೆ ಹಲವು 
ವಿಷಯಗಳನ್ನು ಕಲಸಿತು. ಆದರೆ ಇಲ್ಲ ನಾನು ಉಲ್ಲೇಟಸಲು 
ಇಷ್ಟಪಡುವ ವಿಷಯ ಈ ಲೇಖನದ ಕೇಂದ್ರ ವಿಚಾರವಾದ 
"ಎಲ್ಲರಿಗೂ ಶಿಕ್ಷಣ'ಕ್ಷೆ ನೇರವಾಗಿ ಸಂಬಂಧಿಸಿದ್ದಾಗಿದೆ. 


ಗೊಂಡ ಆದಿವಾಸಿ ಸಮುದಾಯದ ಮಕ್ಷಳಗೆ ಕಅಸುವುದಕ್ಕೆ ವಾನಮು 
ಪ್ರಾರಂಭಸಿದಾಗ, ಶತಮಾನಗಳಂದ ಆಡುಗಳನ್ನು ಮೇಲುಸುತ್ತಾ. 
ಹೊಲಗಳಲ್ಪ ಹಕ್ಕಿಗಳನ್ನು ಬೆದರಿಸುತ್ತಾ. ತೆಂಡು ಎಲೆ ಅಥವಾ 
ಮಹುವಾ ಹಣ್ಣುಗಳನ್ನು ಸಂಗ್ರಹಿಸುತ್ತಾ. ಗೆಡ್ಡೆಗೆಣಸುಗಳನ್ನು 
ಅಗೆಯುತ್ತಾ, ಮರಗಳನ್ನು ಏರುತ್ತಾ, ನದಿಗಳಲ್ಲ ಠಜಾಡುತ್ತಾ ತಮ್ಮ 
ದಿವಸಗಳನ್ನು ಕಳೆಯುತ್ತಿದ್ದ ಅವರನ್ನು, ನಾಲ್ಗ್ಲರಿಂದ ಐದು ಗಂಟಿಗಳ 
ಶಾಲಾ ಅವಧಿಯಲ್ಲ ಒಂದೇ ಜಾಗದಲ್ಲ ಕೂರಿಸುವುದೇ ಒಂದು 
ಸವಾಲಅನ ಕೆಲಸ ಎಂಬುದು ನನಗೆ ಬಲುಬೇಗನೆ ಅರಿವಾಯುತು. ಆ 
ಮಕ್ಕಳು ಪ್ರತಿದಿನ ಹಲವು ಕಿಲೋಮೀಟರ್‌ಗಳಷ್ಟು ದೂರ 
ನಡೆಯುವ ಅಭ್ಯಾಸ ಹೊಂದಿದವರು ಮತ್ತು ದೈಹಿಕ ಶ್ರಮದ ರೂಢಿ 
ಇರುವವರು. 


ಅಷ್ಟೊಂದು ದೀರ್ಷ ಸಮಯ ಒಂದೇ ಸ್ಥಳದಲ್ಲ ಕೂತಿರುವುದಕ್ಕೆ 
ಅವರಿಗೆ ಹೇಗೆ ಸಾಧ್ಯವಾಗುತ್ತದೆ? ಇನ್ನು ಅವರಿಗೆ ಓದುವ ಮತ್ತು 
ಬರೆಯುವ ಸಾಮರ್ಥ್ಯದ ಕಲಕೆಯನ್ನು ನಿರ್ವಹಿಸುವ ಬಗೆ ಹೇಗೆ? 
ಅವರಿಗೆ ಪ್ರತಿ ಮಂಗಳವಾರಗಕ್ಲ ವಾರದ ಸಂತೆ ಇರುವಾಗ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಭಾನುವಾರದ ಶಾಲಾ ಬಡುವಿಗೆ ಇರುವ ಮಹತ್ವವಾದರೂ ಏನು? 
ನಾಟ ಅಥವಾ ಬೆಳೆಗಳ ಕಟಾವು ಮಾಡುವ ಸಮಯದಲ್ಲ ಸಣ್ಣ 
ರೈತಾಪಿ ಕುಟುಂಬಗಳ ಮಕ್ಕಳ ಪಾತ್ರ ಹೇಗೆ ಬದಲಾಗುತ್ತದೆ? 
ಅಂತಹ ಒಂದು ಸಂದರ್ಭವನ್ನು ಶಾಲಾ ಆಡಳತವು ಹೇಗೆ 
ನಿರ್ವಹಿಸುತ್ತದೆ? ಶಾಲೆಗಳಗೆ ಸಂಬಂಧಿಸಿದಂತೆ ವಿವಿಧ ಹಂತಗಕಲ್ಪ 
ಕಾರ್ಯನಿರ್ವಹಿಸುವವರ ಎದುರು ಇಂಥ ಪ್ರಶ್ನೆಗಳು 
ತಲೆದೋರಲೇಖೇಕು. ಈ ಪ್ರಶ್ನೆಗಳು ಶಾಲೆ ಒಂದು ಸ್ಥಿರವಾದ 
ಜಾಗ, 45 ನಿಮಿಷಗಳ ಅವಧಿಗೆ ದಿನವನ್ನು ವಿಭಜಸಿ ರಚಿತವಾದ 
ವೇಳಾಪಟ್ಟ ಇರುವ ವ್ಯವನ್ಥೆ ಎಂಬ ಪ್ರಚಅತ ಗ್ರಹೀತಗಳ೦ದ ದೂರ 
ಸರಿದು ಶಾಲೆಯನ್ನು ಬೇರೆಯದೇ ದೃಷ್ಟಿಬಂದ ನೋಡಲು 
ಒತ್ತಾಯುಸುತ್ತದೆ. ಮಕ್ಕಳಗೆ. ಅವರ ಹವ್ಯಾಸಗಳು ಮತ್ತು ಆಸಕ್ತಿಗಳ 
ಮೇಲಅಂದ ವಿಭನ್ನವಾದ ಒಂದು ದೈಹಿಕ ಮತ್ತು ಸಾಂಸ್ಕೃತಿಕ 
ತಯಾರಿ ಮಾಡುವುದೆಂದರೆ. ಶಿಕ್ಷಕರಿಗೆ ಸ್ವಾಯತ್ತತೆಯನ್ನು 
ಒಕಗೊಂಡು ಸಂಪೂರ್ಣ ಶಿಕ್ಷಣ ವ್ಯವಸ್ಥೆಯನ್ನೇ ಪುನಾರಚಿಸುವ 
ಅವಶ್ಯಕತೆ ಎಂದಾಗುತ್ತದೆ. 


ನಾನು ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ, ಸಮಯ 
ಸಂದರ್ಭಗಳು ನನಗೆ ಅನುಕೂಲಕರವಾಗಿದ್ದವು. ಆ ಶಾಲೆಯು 
ಸರಕಾರಿ ಶಾಲೆಯಾಗಿರಆಲ್ಲ ಮತ್ತು ಅದಕ್ಕೆ ಸರಕಾರಿ 
ನೋಂದಣಿಯು ಅವಶ್ಯಕತೆಯಿರಲಲ್ಲ. ಜೊತೆಗೆ ಆ ಹಳ್ಳಿಯ ಜನರ 
ಅನುಭವದಲ್ಲ ಅಥವಾ ಆಶಯದಲ್ಲ ಶಿಕ್ಷಣವನ್ನು ಕುರಿತಂತೆ ಒಂದು 
ಪೂರ್ವನಿರ್ಧರಿತ ಅಭಿಪ್ರಾಯವೂ ಇರಲಲ್ಲ. ಈ ಎರಡೂ 
ಸಂಗತಿಗಳು ಮಕ್ಕಳ ಆಸಕ್ತಿ ಮತ್ತು ಪರಿಸ್ಥಿತಿಯನ್ನು ಗಮನದಲ್ಲಟ್ಟು 
ನನ್ನ ಹೊಸ ಆಲೋಚನೆಗಳ ಜೊತೆಗೆ ಪ್ರಯೋಗ ಮಾಡುವುದಕ್ಕೆ 
ಬೇಕಾದ ನಮ್ಯತೆಯನ್ನು ಒದಗಿಸಿದವು. ಈ ರೀತಿ ಶಿಕ್ಷಕನಾಗಿ ನನಗೆ 
ಅಚಾನಕ್‌ ಆಗಿ ಒದಗಿಬಂದ ಸ್ವಾಯತ್ತತೆಯನ್ನು ನಾನು 
ಸಂಪೂರ್ಣವಾಗಿ ಬಳಸಿಕೊಂಡೆ. ನಿರೀಕ್ಷೆಗೂ ಮೀರಿದ 
ಫಲತಾಂಶವು ಬಂದಿತ್ತು. ಬಹುತೇಕ ಮಕ್ಕಳು ತುಂಬು ಆಸಕ್ತಿಬುಂದ 
ಸಾಕ್ಷರತೆಯ ಪ್ರಪಂಚಕ್ಕೆ ದಾಟಕೊಂಡರು. ಅವರಲ್ಲ ಅರ್ಥ- 
ಭಾಗಕ್ಕಿಂತ ಹೆಚ್ಚಿನ ಮಕ್ಕಳು ತಮ್ಮ ಶಿಕ್ಷಣವನ್ನು ಶಾಲೆಯನ್ನೂ 
ಮೀರಿ ಮುಂದುವರಿಸಿದರು. ಆ ಹಳ್ಳಿಯ ಬೇರೆ ಮತ್ತು ಇತರ ಹತ್ತಿರದ 
ಹಳ್ಳಗಳ ಮಕ್ಕಳಗೆ ಹೋಲಸಿದರೆ ಅವರು ಶಿಕ್ಷಣದಲ್ಲ ಗಮನಾರ್ಹ 
ಸಾಧನೆ ಮಾಡಿದರು. ಈ ಮಕ್ಕಆಗೆ ತಮ್ಮ ಆತ್ಮವಿಶ್ವಾಸವನ್ನು 
ಅಥವಾ ಸಾಂಸ್ಕೃತಿಕ ಅಸ್ಕಿತೆಯನ್ನು ಕಳೆದುಕೊಳ್ಳುವ ಯಾವ 
ಸಂದರ್ಭವೂ ಎದುರಾಗಲಲ್ಲ. 


ನಿರೂಪಣೆಯನ್ನು ಬದಲಾಲಯುಸುವುದು - ಮುಂದಿನ ದಾರಿ: 

ಮೂಲ ಚಿಂತನೆಯ ಸುತ್ತ ಸಕಾರಾತ್ಮಕ ನಿರೂಪಣೆಗಳನ್ನು ಕಟ್ಟ. 
ನಕಾರಾತ್ಮಕ ಗ್ರಹಿಕೆಗಳನ್ನು ಎದುರಿಸಿ ನಿಲ್ಲದಿದ್ದರೆ ಸಾಮಾಜಕ 
ಪರಿವರ್ತನೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಪ್ರಾಥಮಿಕ ಶಿಕ್ಷಣ 
ಹಂತದಲ್ಲ (ಮತ್ತು ಪ್ರಾಥಮಿಕ ಮಟ್ಟದ ಕೆಲವು ಹಂತದವರೆಗೆ) 
ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯು ದ್ವನಿ ಇಲ್ಲದ ಅಥವಾ 
ಆಯ್ದೆಗಳಲ್ಲದ ಸಮುದಾಯಗಳ ಮಕ್ಕಳ ಅಗತ್ಯವನ್ನು ಪೂರೈಸುವ 
ಜಾಗಗಳಾಗುತ್ತವೆ. ಶ್ರೀಮಂತ ಮತ್ತು ಮಧ್ಯಮ ವರ್ಗದವರು 
ಸರಕಾರಿ ವ್ಯವಸ್ಥೆಯಿಂದ ಖಾಸಗಿ ಶಾಲೆಗಳಗೆ ಬದಲಾಯಸಪಿ- 
ಕೊಳ್ಳುವುದು ಅವರು ಶಾಲೆ ಮತ್ತು ವ್ಯವಸ್ಥೆ ಎರಡನ್ನೂ 
ಕೈಜಟ್ಟಂತೆಯೇ ಸರಿ. ಇದು ಸರಕಾರಿ ಶಾಲೆಯಲ್ಪರುವ ಮಕ್ಷಳ 
ಹೋಷಕರು, ದೊಡ್ಡ ಶಿಕ್ಷಕ ಸಮುದಾಯ, ಅಲ್ಲದೆ ಸರಕಾರದ 
ಮೇಲೆಯೂ ಎಂತಹ ಪರಿಣಾಮ ಜರುತ್ತದೆಂಬ ಸಂಪೂರ್ಣ 
ತಿತಠುವಳಕೆಯೇ ಇಲ್ಲದೆ ಸರಕಾರಿ ಶಿಕ್ಷಣ ವ್ಯವಸ್ಥೆಯನ್ನು 
ವ್ಯತಿರಿಕ್ತವಾಗಿ ಟಕಿಸುವುದಕ್ಕೆ ದಾರಿ ಮಾಡಿಕೊಲ್ಟದೆ. ಸರಕಾರಿ 


ಶಾಲೆಬುಂದ ಖಾಸಗಿ ಶಾಲಾ ವ್ಯವಸ್ಥೆಗೆ ನಡೆದ ಆ ಬಗೆಯ 
ಸಿತ್ಯಂತರವು, ನಿರಾಶಾವಾದವನ್ನು ಬೆಳೆಸಿತು ಮತ್ತು ಸಮಾಜದಲ್ಲ 
ಅಂತರವನ್ನು ಹೆಚ್ಚಿಸಿತು. 


ಮಗುವೊಂದು ಶಾಲೆಯ ಹೊಸ್ಸಿಲು ದಾಟ ಬಂದಾಗ. ಅದು ಕೇವಲ 
ಬ್ಯಾಗು. ಸ್ಲೇಟು. ಬಳಪ ಮತ್ತು ಪುಸ್ತಕಗಳನ್ನು ಮಾತ್ರವಲ್ಲದೆ ಅದರ 
ಸಂಪೂರ್ಣ ಸಾಮಾಜಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನೂ 
ಕರೆತಂದಿರುತ್ತದೆ: ಮಗುವಿನ ತುಂಬದ ಅಥವಾ ಖಾಲ ಹೊಟ್ಟೆ. ಅದರ 
ಕುತೂಹಲ, ಭಯ, ಹಿಂಜರಿಕೆ, ಮಾತೃಭಾಷೆ ಮತ್ತು ಇತರ 
ಅಂಶಗಳು. ಆ ಮಗು ಹಿಂದೆಂದೂ ಶಿಕ್ಷಣದ ವಿನ್ಯಾಸದ ಜೊತೆಗೆ 
ಸಂಬಂಧವೇ ಇರದಿದ್ದ ಕುಟುಂಬದಿಂದ ಬಂದಿದ್ದ ಪಕ್ಷದಲ್ಲಿ. ಶಾಲೆ 
ಮತ್ತು ಶಿಕ್ಷಕರು ಮತ್ತಷ್ಟು ನಮ್ಯವಾಗಿರುವುದು ಅವಶ್ಯವಾಗುತ್ತದೆ. 
ಒಂದು ವೇಳೆ ಶಿಕ್ಷಕರು ಅಥವಾ ಶಾಲೆಯ ಬೇಡಿಕೆಗಳು 
ಕಠಿಣವಾಗಿದ್ದು ಮತ್ತು ಅವರು ಮಗುವಿನ ಅಗತ್ಯಗಳಗೆ ತಕ್ಕಂತೆ 
ಹೊಂದಿಕೊಳ್ಳಲು ಮನಸ್ಸು ಮಾಡದಿದ್ದರೆ. ಕೇವಲ ವಿಫಲತೆಯ 
ಫಲಅತಾಂಶವಷ್ಟೇ ಕಾಣಿಸೀತು. ಮತ್ತು ಈ ಫಅತಾಂಶವನ್ನು 
ಮಗುವಿನ ವೈಫಲ್ಯವೆಂದು ಸಮಾಜವು ನೋಡುತ್ತದೆ. ಈಗಾಗಲೇ 
ಪ್ರತಿಕೂಲತೆ ಇರುವ ಗುಂಡಿಲಾಲ್‌, ಜಚಿಂತಾಬಾಲು ಮತ್ತು 
ಕಲ್ಪಯಂತಹ ಮಕಳು ಶಾಲೆಯಲ್ಲ ಯಶಸ್ಸು ಗಳಸಲು ಅವರದೇ 
ಸಂಸ್ಕೃತಿ, ಅನುಭವ ಮತ್ತು ಪ್ರತಿಭೆಗಳನ್ನು ಗೌರವಯುತವಾಗಿ 
ಒಳಗೊಳ್ಳುವ ಅವಕಾಶಗಳನ್ನು ಸೃಷ್ಟಿಸುವ ಅಗತ್ಯವಿದೆ. ಶಾಲೆಯಲ್ಲಿ 
ಏನೇ ನಡೆದರೂ ಅವು ಆ ಮಕ್ಕಳ ಅಗತ್ಯ ಮತ್ತು ಹಿನ್ನೆಲೆಯ 
ಪರೀಕ್ಷೆಯಲ್ಲ ತೇರ್ಗಡೆಗೊಂಡಿರಬೇಕು. 


ಎಲ್ಲರಿಗೂ ಶಿಕ್ಷಣವೆಂಬ ಈ ಕಾರ್ಯಭಾರದಲ್ಲ ಮಂತ್ರಿಗಳಂದ 
ಹಿಡಿದು ಅಧಿಕಾರಿಗಳವರೆಗೆ, ಶಿಕ್ಷಣ ತಜ್ಞರು, ಶಿಕ್ಷಕರವರೆಗೆ 
ಭಾಗಿಗಳಾಗುವ ಜನರ ದೊಡ್ಡ ಪಟ್ಟಿಯೇ ಇದೆ. ಹ್ಟ್ರಯಂಸೇವಾ 
ಸಂಸ್ಥೆಗಳ ಜನರೂ ಈಗ ಈ ಪಟ್ಟಗೆ ಸೇರ್ಪಡೆಗೊಂಡಿದ್ದಾರೆ. ಆದರೆ 
ಅತಿ ಪ್ರಮುಖ ಪಾತ್ರ ಶಿಕ್ಷಕರದ್ದು. ಚಿಂತನೆ, ಸಂಪನ್ಮೂಲ, ಸ್ಲಾಯತ್ತತೆ 
ಮತ್ತು ಶಿಕ್ಷಕರಲ್ಲ ಗೌರವವನ್ನು ಖಾತರಿಪಡಿಸುವ ಪ್ರಾಥಮಿಕ 
ಜವಾಬ್ದಾರಿಯು ಸರಕಾರಿ ಶಿಕ್ಷಣ ಸಂರಚನೆಯದ್ದಾಗಿದೆ. ಇದು ನೀತಿ 
ನಿರೂಪಕರು. ಆಡಆತಾಧಿಕಾರಿಗಳು ಮತ್ತು ತರಬೇತಿ ಸಂಸ್ಥೆಗಳನ್ನು 


ಒಳಗೊಂಡಿದೆ. ಶಿಕ್ಷಕರ ಮತ್ತು ಶಿಕ್ಷಣದ ಪ್ರಸ್ತುತ ಪರಿಸ್ಥಿತಿಯ ಬಣ್ದೆ 
ಪ್ರಶ್ನೆ ಎತ್ತುವ ಮೊದಲು ನಾವು ಕೇಳಬೇಕಾದ ಪ್ರಶ್ನೆ ಒಂದಿದೆ: 
"ಎಲ್ಲರಿಗೂ ಶಿಕ್ಷಣ'ದ ಕಾರ್ಯಸಾಧನೆಗೆ ಬೇಕಾದ ತಿಳುವಳಕೆ, 
ಸಂಪನ್ಮೂಲಗಳು ಮತ್ತು ಶಿಕ್ಷಕರಿಗೆ ಸಿಗಬೇಕಾದ ಗೌರವ 
ಸಮರ್ಪಕವಾಗಿದೆಯೇ? ಮತ್ತು ಸಾಕಷ್ಟಿದೆಯೇ? ನನ್ನ ಪ್ರಕಾರ. 
ಎಲ್ಲರಿಗೂ ಶಿಕ್ಷಣವೆಂಬ ಸನ್ನಿವೇಶದಲ್ಲ ಕೆಲಸ ಮಾಡಲು ಶಿಕ್ಷಕರಿಗೆ 
ಅವಶ್ಯವಿರುವ ಒಂದು ರೀತಿಯ ತಯಾರಿಯನ್ನು ಸರಕಾರ ಮತ್ತು 
ಸಮಾಜ ಎರಡೂ ಒದಗಿಸುತ್ತಿಲ್ಲ. ಇದಕ್ಕೆ ಇಚ್ಛಾಶಕ್ತಿಯ 
ಕೊರತೆಯೋ ಅಥವಾ ಸಂಪನ್ಮೂಲದ ಅಭಾವ ಕಾರಣಪೋ 
ಎಂಬುದು ಸ್ಪಷ್ಟವಿಲ್ಲ. ಸಾಧಿಸಬೇಕಾದ ಕಾರ್ಯವು ಹೊಸತು ಮತ್ತು 
ಸವಾಅನದ್ದಾಗಿದ್ದು. ಇದನ್ನು ಸಾಧಿಸಲು ಬೇಕಾದ ತಯಾರಿಯು 
ಅಪೂರ್ಣವಾದದ್ದಾದರೆ, ಯಾರಾದರೂ ಹೇಗೆ ತಾನೇ ದೊಡ್ಡ 
ಪ್ರಮಾಣದ ಧನಾತ್ಮಕ ಫಲಅತಾಂಶವನ್ನು ನಿರೀಕ್ಷಿಸಲು ಸಾಧ್ಯ? 
"ಎಲ್ಲರಿಗೂ ಶಿಕ್ಷಣವನ್ನು ಒಳಗೊಳ್ಳುವಿಕೆಯ ಸಮಾಜದೆಡೆಗಿನ 
ಮೂಲಭೂತ ಹೆಥ್ಚೆಯೆಂದು ವಾವು ಪರಿಗಣಿಸಿದರೆ: ಆಗ 
ಅದರಿಂದ ಹೊಮ್ಮುವ ಕಾಳಜಗಳನ್ನು ಹೇಗೆ ನಾವು ನಮ್ಮ 
ಗುಣಾತ್ಕಕ ಶಿಕ್ಷಣದ ಕಾಳಜಗಳಗೆ - ಭಾಷೆ, ಗಣಿತ ಮತ್ತು ಇತರ 
ವಿಷಯಗಳ ಸಾಂಪ್ರದಾಯಿಕ ಕಲಕೆ ಮತ್ತು ಮೌಲ್ಯಮಾಪನಕ್ಕೆ 
ಮಿತಿಗೊಳಸಿಕೊಳ್ಳುವುದು ಸಾಧ್ಯ? ಶಿಕ್ಷಣದಿಂದ ಸಮಾಜಕ್ಕಿರುವ 
ನಿರೀಕ್ಷೆಗಳನ್ನು ನಾವು ಮರುವ್ಯಾಖ್ಯಾನ ಮಾಡಬೇಕು ಮತ್ತು 
ಪಠ್ಯಕ್ರಮ ಹಾಗೂ ಶಿಕ್ಷಕರ ಸಿದ್ಧತೆಯನ್ನು ಕೂಡಾ ಹೊಸ 
ದೃಷ್ಟಿಕೋನದಿಂದ ನೋಡಬೇಕು. 


ಒಂದು ಕಡೆ, 'ಎಲ್ಲರಿಗೂ ಶಿಕ್ಷಣ' ಒಂದು ಉತ್ತಮ ಸಮಾಜದ 
ಹೃದಯ ಎಂಬುದನ್ನು ಒಂದು ಸಂಘಟತ ಅರ್ಥೈಸುವಿಕೆಯನ್ನಾಗಿ 
ಎಲ್ಲರ ಪ್ರಜ್ಞೆಯೊಳಗೆ ಮೂಡಿಸುವ ಜರೂರಿದೆ. ಅದು ಶಿಕ್ಷಣ ಎ೦ಬ 
ಸಾಮಾಜಕ ಯೋಜನೆಯಲ್ಲ ತೊಡಗಿರುವವರನ್ನು ಪ್ರೇರೇಪಿಸುವ 
ಅಂಶವಾಗುವ ಅಗತ್ಯವಿದೆ. ಇನ್ನೊಂದು ಕಡೆ. ಅಂತಹ ಪಜ್ಞೆ, ಈ 
ಯೋಜನೆಯ ಬೆಳಕು ಹಿಡಿದು ಮುನ್ನಡೆಯುವ ಶಿಕ್ಷಕರನ್ನು 


ಸ್ಪಾಗತಿಸುವ, ಬೆಂಬಅಸುವ ಮತ್ತು ಗೌರವಿಸುವ ಅಗತ್ಯವೂ ಇದೆ. 


ಅನಂತ್‌ ಗಂಗೋಲ ಅವರು ಹಲವು ವರ್ಷಗಳ ಕಾಲ ಮಧ್ಯಪ್ರದೇಶದ ನೀಲ್‌ಗರ್‌ ಗ್ರಾಮದಲ್ಲದ್ದುಕೊಂಡು. ಬುಡಕಟ್ಟು 
ಮಕ್ಕಳ ಪರ್ಯಾಯ ಶಿಕ್ಷಣ ವಿಷಯದಲ್ಲ ಕ್ರಿಯಾಶೀಲರಾಗಿದ್ದರು. ಆ ಬಳಕ ಅವರಿಗೆ ಬುಡಕಟ್ಟು ಜನರ ಬದುಕು ಮತ್ತು 
ಪರಿಸರದ ಬಣ್ಣೆ ಅಧ್ಯಯನ ನಡೆಸುವ ಅವಕಾಶ ಲಭಸಿತು. ಗಂಗೋಲ ಅವರು ಮುಂದೆ ಜಲ್ಲಾ ಪ್ರಾಥಮಿಕ ಶಿಕ್ಷಣ 
ಕಾರ್ಯಕ್ರಮದ (District Coordinator for the District Primary Education Program-DPEP) seq 
ಸಂಯೋಜಕರಾಗಿ ನಿಯುಕ್ತರಾದರು. ಕಕೆದ 15 ವರ್ಷಗಳಂದ ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ 
ತೊಡಗಿಕೊಂಡಿದ್ದಾರೆ. ಜಲ್ಲೆ, ರಾಜ್ಯ ಮಟ್ಟದಲ್ಲಷ್ಟೇ ಅಲ್ಲದೆ ತಳಮಟ್ಟದಲ್ಲೂ ಕೆಲಸ ಮಾಡಿದ ಅನುಭವ ಅವರಿಗಿದೆ. ಅವರನ್ನು 


ಈ ಮಿಂಚಂಚೆಯ ಮೂಲಕ ಸಂಪರ್ಕಿಸಬಹುದು: ೩nantgangola.ag@ gmail.com 


ಅನುವಾದ: ದೇವಿಕ ಧರ್ಮಿಷ್ಟೆ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 07 


